ಕರ್ನಾಟಕ ವಿಧಾನ ಪರಿಷತ್ತು 


ಕ | ಚುಕ್ಕೆ ಗುರುತಿಲ್ಲದ 


876 


ಮಾನ್ಯ ಸದಸ್ಕರ ಹೆಸರು 


ಶ್ರೀ ಮರಿತಿಬ್ಬೇಗೌಡ (ಶಿಕ್ಷಕರ ಕ್ಷೇತ್ರ 


ಉತ್ತರಿಸುವ ದಿನಾಂಕ 


20.09.2021 


ಉತ್ತರಿಸುವ ಸಚಿವರು 


| ಉನ್ನತ ಶಿಕ್ಷಣ, ಐಟಿಬಿಟಿ, ವಿಜ್ಞಾನ ಮತ್ತು ತಂತ್ರಜ್ಞಾನ, 


ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ 
ಸಚಿವರು 


18 
ಜ್ಞ 


ಪ 


ಸರ್ಕಾರಿ ಹಾಗೂ ಅನುದಾನಿತ 
ಇಂಜಿನೀಯರಿಂಗ್‌ ಮತ್ತು ಪಾಲಿಟೆಕ್ಸಿಕ್‌ 
ಕಾಲೇಜುಗಳಲ್ಲಿ ಸಹಾಯಕ 
ಪ್ರಾಧ್ಯಾಪಕರಾಗಿ 10 ವರ್ಷಗಳ ಹಿಂದೆ 
ನೇಮಕಗೊಂಡಿರುವವರಿಗೆ' ಶೈಕ್ಷಣಿಕ 
ವಿದ್ಯಾರ್ಹತೆ 'ಹೊಂದಿದ್ದರೂ, ಸಿ.ಎ.ಎಸ್‌ 
ಅಡಿಯಲ್ಲಿ (ಕೆರಿಯರ್‌ ಅಡ್ಡಾನ್ಸ್‌ಮೆಂಟ್‌ 


ಸ್ಟೀಮ್‌) ಸ್ಥಾನಪನ್ನ - ಬಡ್ತಿಯನ್ನು 


ನೀಡದಿರುವುದು ಸರ್ಕಾರದ :ಗಮನಕ್ಕೆ:| 
| ಬಂದಿದೆಯೇ; k 


bs -ಹೌದು- 


ಆ) 


—- 


ಕಾಲಕಾಲಕ್ಕೆ ಸ್ಥಾನಪನ್ನ ಬಡ್ತಿಯನ್ನು 


ನೀಡದಿರಲು: ಸರ್ಕಾರಕ್ಕಿರುವ 
ತೊಂದರೆಗಳೇನು; (ವಿವರ 


ನೀಡುವುದು) 


ಸರ್ಕಾರಿ ಕಾಲೇಜುಗಳಿಗೆ ಕರ್ನಾಟಕ 


ಲೋಕಾಸೇವಾ ಆಯೋಗದಿಂದ 2010ರಲ್ಲಿ ನೇಮಕ ಹೊಂದಿದ 


ಇಂಜಿನೀಯರಿಂಗ್‌ 


ಸಹಾಯಕ ಪ್ರಾಧ್ಯಾಪಕರುಗಳಿಗೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ 
ಇಡಿ 96 ಡಿಟಿಇ 2010, ದಿನಾಂಕ07.03.2011ರನ್ನಯ ಎಐಸಿಟಿಜಯ 
6ನೇ" ವೇತನ ಶ್ರೇಣಿಯನ್ನು ವಿಸ್ಥರಿಸಲಾಗಿರುತ್ತದೆ. ಅದರಂತೆ 
ಸಹಾಯಕ ಸಹ. 
ಪದನಾಮೀಕರಿಸುವ ವಿಷಯಕ್ಕೆ ಸಂಬಂಧಿಸಿದಂತೆ ಮಾನ್ಯ ಕರ್ನಾಟಕ 


ಪ್ರಾಧ್ಯಾಪಕರುಗಳನ್ನು ಪ್ರಾಧ್ಯಾಪಕರೆಂದು 


ಆಡಳಿತ ನ್ಯಾಯ ಮಂಡಳಿ, ಮಾನ್ಯ ಕರ್ನಾಟಕ ಉಚ್ಛ ನ್ಯಾಯಾಲಯ 
ಮತ್ತು ಮಾನ್ಯ ಸರ್ವೋಚ್ಛ ನ್ಯಾಯಾಲಯಗಳಲ್ಲಿ ದಾವೆಗಳು 


ದಾಖಲಾಗಿದ್ದುದರಿಂದ, ಸಹಾಯಕ ಪ್ರಾಧ್ಯಾಪಕರುಗಳನ್ನು . ಸಹ; 
ಪ್ರಾಧ್ಯಾಪಕರೆಂದು ಪದೋನ್ನತಿಕರಿಸುವ ವಿಷಯವು 
ವಿಳಂಬವಾಗಿರುತ್ತದೆ. | 
ಸರ್ಕಾರದ ಆದೇಶ ಸಂಖ್ಯೆಇಡಿ 96. ಡಿಟಿಇ 2010, 
ದಿನಾಂಕ:07.03.2011ರಲ್ಲಿ Appendix-II(a)(xii)ರನ್ತ್ವಯ 
ರೆಗ್ಯೂಲೇಷನ್‌ 2012ರ ಪ್ಯಾರ 3.8 ಹಾಗೂ Tabೀ-1॥ರ ಕ್ರಮಾಂಕ 
0ರಲ್ಲಿ ನಮೂದಿಸಿರುವ ಅರ್ಹತೆ/ ಸೇವಾ ಷರತ್ತುಗಳು ಹಾಗೂ 
ಕೆರಿಯರ್‌ ಅಡ್ಡಾನ್ಸ್‌ಮೆಂಟ್‌ ಯೋಜನೆಯ (CAS) ಸೌಲಭ್ಯ ಮತ್ತು 
ಇತರೆ ಸೇವಾ ಸೌಲಭ್ಯಗಳ ಕುರಿತಂತೆ ಕಾಲಕಾಲಕ್ಕೆ ಎ.ಐ.ಸಿ.ಟಿ.ಇಯು 
ಹೊರಡಿಸಿರುವ ಆದೇಶನಿಯಮತಿದ್ದುವಡಿ ಸ್ಪಷ್ಟೀಕರಣಗಳನ್ನಯ 
ಹಾಗೂ ಎ.ಐ.ಸಿ.ಟಿ.ಇಯ . ನಿಯಮಾವಳಿಗಳ ಪ್ರಕಾರ ಎ.ಪಿ.ಐ|, 
ಅಂಕಗಳ ಪರಿಗಣನೆ ಮತ್ತು ಇತರೆ. ಅರ್ಹತಾ. ಮಾನದಂಡಗಳನ್ನು | 
ಕಡ್ಡಾಯವಾಗಿ ಪರಿಗಣಿಸಿ, ಸಹಾಯಕ ಪ್ರಾಧ್ಯಾಪಕರುಗಳನ್ನು ಸಹ 
ಪ್ರಾಧ್ಯಾಪಕರೆಂದು ಪದನಾಮೀಕರಿಸುವ ಹಾಗೂ ವೇತನ 
ನಿಗದಿಗೊಳಿಸುವ ಬಗ್ಗೆ "ತಜ್ಞರ ಸಮಿತಿ ರಚಿಸಿ ಸರ್ಕಾರಕ್ಕೆ ಸೂಕ್ತ 
ಪ್ರಸ್ತಾವನೆ ಸಲ್ಲಿಸುವಂತೆ 'ಆಯುಕ್ತರು. ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ 
ಇಲಾಖೆ ಇವರಿಗೆ ದಿನಾ೦ಕ:16.07.2021ರ ಪತ್ತದಲ್ಲಿ ತೋರಲಾಗಿತ್ತು. 
ಅದರಂತೆ, ಆಯುಕ್ತರು, ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ 
ಇವರು ಸರ್ಕಾರಿ ಇಂಜಿನೀಯರಿಂಗ್‌ ಕಾಲೇಜುಗಳಲ್ಲಿನ: ಬೋಧಕ 
ವೃಂದದವರಿಗೆ "ಕೆರಿಯರ್‌ ಅಡ್ಡಾನ್ಸಮೆಂಟ್‌ ಯೋಜನೆಯಡಿ" 
ಸಹಾಯಕ  ಪ್ರಾಧ್ಯಾಪಕರುಗಳನ್ನು " ಸಹ ' ಪ್ರಾಧ್ಯಾಪಕರೆಂದು 
ಪದನಾಮೀಕರಿಸುವ ಹಾಗೂ ವೇತನ ನಿಗದಿಗೊಳಿಸುವ ಕುರಿತು 
ಸ್ಥಾನೀಕರಣ ಸಮಿತಿ ರಚಿಸುವ ಬಗ್ಗೆ ದಿನಾಂಕ:13.09.2021ರಂದು 
ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದು, ಪರಿಶೀಲನೆಯಲ್ಲಿರುತ್ತದೆ. 
ಅನುದಾನಿತ  ಪಾಲಿಟೆಕ್ಷಿಕ ಸಂಸ್ಥೆಗಳಲ್ಲಿ ಕಾರ್ಯ 
ನಿರ್ವಹಿಸುತ್ತಿರುವ ಅರ್ಹ ಉಪನ್ಯಾಸಕರುಗಳಿಗೆ ಕೆರಿಯರ್‌ ಅಡ್ಡಾನ್ಸ್‌ 
ಮೆಂಟ್‌. ಸ್ಕೀಮ್‌ ಸೌಲಭ್ಯಗಳನ್ನು ನೀಡಬೇಕಾಗಿರುತ್ತದೆ." ಆದರೆ ಮಾನ್ಯ 
ಉಚ್ಚ ನ್ಯಾಯಾಲಯದಲ್ಲಿ ರಿಟ್‌ ಅರ್ಜಿ ಸಂಖ್ಯೆ: 8484/2020 
(S-RES) ಸಂಬಂಧಿಸಿದಂತೆ ಮಾನ್ಯ ನ್ಯಾಯಾಲಯವು 


ದಿನಾಂಕ04.12.2020ರಂದು. ನೀಡಿರುವ ಮಧ್ಯಂತರ ಆದೇಶದಲ್ಲಿ 
ಪಾಲಿಟಿಕ್ಸ ಬೋಧಕ ಸಿಬ್ಬಂದಿಗಳಿಗೆ 'ಸಿಎಎಸ್‌ ಅಡಿಯಲ್ಲಿ 
ಸೌಲಭ್ಯಗಳನ್ನು ಮಂಜೂರು ಮಾಡಲು ನಿಯಮಗಳನ್ನು ರೂಪಿಸಿರುವ 
2012ರ ಎಐಸಿಟಿಇ -ಸಿಎಎಸ್‌ ರೆಗ್ಯುಲೇಷನ್‌ನ್ನು ಅನುಷ್ಠಾನಗೊಳಿಸಿದ 
ಸರ್ಕಾರದ ಆದೇಶ ಸಂಖ್ಯೆ ಇಡಿ 167 ಡಿಟಇ 207. 
ದಿನಾಂಕ:10.11.2020ಕ್ಕೆ ತಡೆಯಾಜ್ಞಿ ನೀಡಲಾಗಿದೆ. ಮಾನ್ಯ 
ನ್ಯಾಯಾಲಯದಿಂದ ಅಂತಿಮ ತೀರ್ಪು ಬಂದ ನಂತರ ಸಿಎಎಸ್‌ 
ಅಡಿಯಲ್ಲಿ ಸೌಲಭ್ಯಗಳನ್ನು ಮಂಜೂರು ಮಾಡಲು ಕ್ರಮ 


ಕ್ಷೆ ಗೊಳ್ಳಲಾಗುವುದು. 


ಕಾಲಮಿತಿಯೊಳಗೆ ನೀಡಲಾಗುವುದು? 


(RE 


- - 
ಇ) ಸದರಿ ಸ್ಥಾನಪನ್ನ ಬಡ್ಡಿಯನ್ನು ಯಾವ 


ನಿಯಮಾನುಸಾರ ಆದಷ್ಟು ಬೇಗ ಕ್ರಮಕೈಗೊಳ್ಳಲಾಗುವುದು 


ಇಡಿ 198 ಟಿಇಸಿ 2021 


(ಡಾ॥ ಅಶ್ನಥ್‌ ಯಣ ಸಿ.ಎನ್‌.) 
ಉನ್ನತ ಶಿಕ್ಷಣ, ಐಟಿಬಿಟಿ, ವಿಜ್ಞಾನ ಮತ್ತು ತಂತ್ರಜ್ಞಾನ, 
ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಹಾಗೂ ಜೀವನೋಪಾಯ 
ಇಲಾಖೆ ಸಚಿವರು | 


